ಸದಸ್ಯರ ಹೆಸರು 

EE SS 

ಉತ್ತರಿಸುವ ಸಚಿವರು ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಮತ್ತು ವಿಕಲಚೇತನರ, ಹಿರಿಯ ನಾಗರೀಕರ 

ಕಳೆದ 5 ವರ್ಷಗಳಲ್ಲಿ ಕಿತ್ತೂರು 


ಸಬಲೀಕರಣ ಸಚಿವರು. 
ಕರ್ನಾಟಕ ಮತ್ತು ಕಲ್ಯಾಣ 
ಕರ್ನಾಟಕ ವಿಭಾಗದಲ್ಲಿ ಯಾವ 
ಯಾವ ಗಣಿಗಾರಿಕೆಯನ್ನು 


ಕೇಂದ್ರ ಸರ್ಕಾರವು ಎಂ.ಎಂ. (ಡಿ೬ಆರ್‌) ಕಾಯ್ದೆ, 1957 ಕ್ಕೆ 
ತಿದ್ದುಪಡಿ ಮಾಡಿ ದಿನಾಂಕ 12.01.2015 ರಂದು ಜಾರಿಗೆ 
ತಂದಿರುವ ಕಾಯ್ದೆಯಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು 
ತಂದಿರುತ್ತದೆ. ಸದರಿ ಕಾಯ್ದೆಯನ್ವಯ ಗಣಿ ಗುತ್ತಿಗೆಗಳನ್ನು 


ನಡೆಸು ಯಾವ ಯಾವ [ಪಾರದರ್ಶಕ ಹರಾಜು ಮೂಲಕ ಮಾತ್ರವೇ ಮಾಡಲು ಅವಕಾಶ 
ಸಂಸ್ಥೆಗಳಿಂದ ಅರ್ಜಿ | ಕಲ್ಪಿಸಿದೆ. ಮುಖ್ಯ ಖನಿಜಗಳಿಗೆ ಅರ್ಜಿಗಳನ್ನು ಸ್ಟೀಕರಿಸಿ ಗಣಿ 


ಸ್ಪೀಕರಿಸಲಾಗಿದೆ; ಗುತ್ತಿಗೆಗಳನ್ನು ಮಂಜೂರು ಮಾಡಲಾಗುತ್ತಿದ್ದ ಪದ್ದತಿಯನ್ನು ಕೈ 
ಬಿಡಲಾಗಿದೆ. 

ಆದ್ದರಿಂದ, ಕಳೆದ 05 ವರ್ಷಗಳಲ್ಲಿ ಕಿತ್ತೂರು ಕರ್ನಾಟಕ 
ಮತ್ತು ಕಲ್ಯಾಣ ಕರ್ನಾಟಕದಿಂದ ಮುಖ್ಯ ಖನಿಜಗಳ 


ಗಣಿಗಾರಿಕೆಗಾಗಿ ಅರ್ಜಿಗಳು ಸ್ಟೀಕೃತಗೊಂಡಿರುವುದಿಲ್ಲ. 


ಉಪ ಖನಿಜಗಳಿಗೆ ಸಂಬಂಧಿಸಿದಂತೆ ದಿನಾಂಕ 12.08.2016 
ರಂದು ಕರ್ನಾಟಕ ಉಪಖನಿಜ ರಿಯಾಯಿತಿ (ತಿದ್ದುಪಡಿ) 
ನಿಯಮಗಳು, 2016 ಜಾರಿಗೆ ಬಂದಿದ್ದು, ಸದರಿ 
ನಿಯಮಗಳನ್ವಯ ಕಲ್ಲುಗಣಿ ಗುತ್ತಿಗೆಗಳನ್ನು ಹರಾಜು 
ಮೂಲಕವೇ ಮಂಜೂರು ಮಾಡಲಾಗುತ್ತಿದೆ. 
ಮೇಲ್ಕಂಡ ಕಾಯ್ದೆ ಮತ್ತು ನಿಯಮಗಳಲ್ಲಿ ಗಣಿಗಾರಿಕೆಗೆ 
ಹರಾಜು ಮೂಲಕವೇ ಗಣಿ ಗುತ್ತಿಗೆ ಮಂಜೂರಾತಿಗೆ 
ಕ್ರಮವಹಿಸಲಾಗುತ್ತಿರುವುದರಿಂದ ಕಲ್ಲುಗಣಿ ಗುತ್ತಿಗೆ 
ಮಂಜೂರಾತಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ, 


ಸ್ಪೀಕರಿಸಿದ ಅರ್ಜಿಗಳಲ್ಲಿ ಯಾವ 
ಯಾವ ಸಂಸ್ಥೆಗೆ ಪರವಾನಿಗೆ 
ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ 
ರಾಜ್ಯ ಸರ್ಕಾರವು ಶಿಫಾರಸ್ಸು 
ಮಾಡಿದೆ; (ಸಂಪೂರ್ಣ ಮಾಹಿತಿ 
ನೀಡುವುದು), ಶಿಫಾರಸ್ಸು 
ಮಾಡುವಾಗ ರಾಜ್ಯ ಸರ್ಕಾರವು 
ಅನುಸರಿಸುವ ಮಾನದಂಡಗಳು 
ಯಾವುವು; (ಸಂಪೂರ್ಣ 
ಮಾಹಿತಿ ನೀಡುವುದು) 


ಕಳೆದ 05 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ 
ಪರವಾನಿಗೆ ಪಡೆದ ಎಷ್ಟು ಗಣಿಗಾರಿಕೆಗಳು 
ಯಾವ ಯಾವ ಸ್ಥಳಗಳಲ್ಲಿ ಕಾರ್ಯಾರಂಭ 
ಗೊಂಡಿವೆ; ಇದರಿಂದ ಯಾವ ಯಾವ 
ಸಂಸ್ಥೆಗಳು ಈವರೆಗೂ ಎಷ್ಟು ರಾಜಧನವನ್ನು 
ಸರ್ಕಾರಕ್ಕೆ ಪಾವತಿಸಿವೆ; (ವರ್ಷವಾರು 
ಸಂಪೂರ್ಣ ಮಾಹಿತಿ ನೀಡುವುದು) 
ಈ ಗಣಿಗಾರಿಕೆಯಿಂದ ರಾಜ್ಯದಲ್ಲಿ ಎಷ್ಟು 
ಉದ್ಯೋಗ ಸೃಷ್ಟಿಯಾಗಿವೆ? (ಜಿಲ್ಲಾವಾರು 
ಸಂಪೂರ್ಣ ಮಾಹಿತಿ ನೀಡುವುದು) 
ಸಂಖ್ಯೆ: ಸಿಐ 155 ಎಂಎಂಎಂ 202] 


ಕಳೆದ 05 ವರ್ಷಗಳಲ್ಲಿ ಕೇಂದ್ರ ಸರ್ಕಾರವಂದ 
ಪರವಾನಿಗೆ ಪಡೆದ ಗಣಿಗಾರಿಕೆ ಯಾವುದೂ 
ಇರುವುದಿಲ್ಲ. 


ಗಣಿ ಮತ್ತು ಭೂವಿಜ್ಞಾನ ಹಾಗೂ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಮತ್ತು 
ವಿಕಲಚೇತನರ, ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು 


